ಸಂಸ್ಕೃತ ಮೂಲ 
ನಿರ್ಭ್ಯಾ ಆರ್‌. ರಾಮಾಶಾಸ್ತ್ರೀ 


ಅನುವಾದ 
ರಿ ಎಚ್‌. ಎಲ್‌. ಸೀತಾದೇವಿ 


ವ ಕ್ಯಾ ಶಂಕರ ಸ)ಕಾಶನ 
3 ಮೈಸೂಕಾ--ಳ | 


ಅದ್ಬೈತನಂತದಲ್ಲಿ ಅಧ್ಯಾಸ 


ಸಂಸ್ಕೃತ ಮೂಲ, 
ನಿರ್ದ್ವಾ ಆರ್‌. ರಾವತಾಶಾಸ್ತ್ರೀ 
ಅನುವಾದ 


ಕುಮಾರಿ ಎಚ್‌. ಎಲ್‌, ಸೀತಾದೇವಿ 


ವಿದ್ಯಾಶಂಕರ ಪ್ರಕಾಶನ 
ಸ್‌ 
ಮೈಸೂರು-೪ 


ADWAITAMATHADALLI ADHYASA Essay in 
Sanskrit by Vidwan R. aE, Kannada 
by Kumari H. L. 5681786611 


' 


1982 March, 26ರ, ಖಂ. ತಿ ಕ್ರೀ ಸಾ ರಕ ಪ ಸತಿಷ್ಠಾ ನ 


ಗ್ರಂಥ ಗ ಭಂಡಾರ 
ಜಮುನ TCO. 
Price: 00- 59 ೪ 
ನರ್ಗಎಂ.ಮಿ. ಶನ 3. NN 
ವರ್ಗ ಸಂಖ್ಯೆ ಯ ಡ್‌ ಇ ನು | 
ಬಂದ ಇಾ/ ...23/8/00... 
ಗ La 2, Es ನ RR 


Vidyasankara ಲ ೩೧೫, 
3), Deviramnanni Agrahara, 


BENS | ೩] ಲ | ಸ ly q ನ 
WA 


Printers : + 


NNN 
Sti Sharada My RN (P) Ltd. 
Shankara Mutt, Mysore-570004 


ಅದ್ವೈತ ಮತದಲ್ಲಿ ಅಧ್ಯಾಸೆ 


ಅದ್ವೈತ ಸಿದ್ಧಾಂತ 
ಯದನಿದ್ಯಾನಿಲಾಸೇನೆ ಲೋಕಾಧ್ಯಾಸ ಪರಂಪರಾ! 
ಸರ್ವಾಧಿಷ್ಕಾನರೂಪ9 ತದ್ಪ ಹ್ಮತತ್ತ್ವಂ 
ಪ್ರಸೀದತು || 


11. “ಯತ್ತದದ್ರೇಕ್ಷ್ಯಮಗ್ರಾಹ್ಯಮಗೋತ್ರಮವರ್ಣಮ- 
ಚಕ್ಷುಃ ಶ್ರೋತ್ರಂ ತದಪಾಣಿಸಾದಂ? 


2. “ಅಸಂಗೋ ನಹಿ ಸಜ್ಜತೆ” 

3, “ನಿಸ್ಪಲಂ ನಿಷ್ಟ್ರ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ” 

4. “ಸತ್ಯಂ ಜ್ಞಾನಮನಂತಂ. ಬ್ರಹ್ಮ” 

5, “ಮಾಯಾಂತು ಪ್ರಕೃತಿಂ ವಿದ್ಯಾನ್ಮಾಯಿನಂ ತು 
ವಾಹೇಶ್ವರಂ” 

6. “ನೇಹ ನಾನೂಸ್ತಿ ಕೆಂಚನ” 

7. “ತತ್ತ್ವಮಸಿ” 


(6 9, ೫ 
8, “ಅಹಂ ಬ್ರಹ್ಮಾಸ್ಮಿ 


9. “ಆಯಮಾತ್ಮ್ಮಾ ಬ್ರಹ್ಮ” 
10, “ತರತಿ ಶೋಕಮಾತ್ಮವಿತ್‌” 
11. “ಭಿದ್ಯತೆ ಹೃದಯಗ್ರಂಥಿಃ ಛಿದ್ಯಂತೆ ಸರ್ವಸಂಶಯಾಃ 

BN ಯಂತೆ ಚಾಸ್ಸ ಕರ್ಮಾಣಿ ತಸ್ಮಿನ್‌ ದೃ ಸ್ಟೆ ೇನರಾವರೆ” 
12. “ಪ್ರ ಜ್ನಾ ನಂಬ್ರಹ್ಮೆ ” 

ಇತ್ಯಾದಿ ವೇದವಾಕ್ಯ ಗಳನ್ನು ಸಂಸ “ಬ್ರಹ್ಮವೊಂದೇ 

ಸತ್ಯ, ಜಗತ್ತು ಮಿಥ್ಯ, ಜೀವನು ಬ್ರಹ್ಮನಲ್ಲದೆ ಬೇರೆಯಲ್ಲ? 
(ಬ ಪ್ರಿಹ್ಮ್‌ಸಶ್ಯಂ, ಜಗನ್ಮಿಥ್ಯಾ, ಜಿಃ ಜ್‌ ಬಿ ಿಹ್ಮೈವ ನಾಪರಃ) 
ಎಂಬುದಾಗಿ ಅದ್ಹೈತ-ಸಿದ್ಧಾಂತವು ಪ್ರವೃತ್ತವಾಗಿದೆ. 


ಈ ಸಿದ್ಧಾಂತದ ಪ್ರಕಾರ ಸತ್‌, ಚಿತ್‌; ಆನಂದಾತ್ಮಕ- 
ವಾದ ಶುದ್ಧ ಬ್ರಹ್ಮನೇ ಮಾಯೆಯ ಉಪಾಧಿಯಿಂದ ಜಗದ್ರೂಪ 
ವಾಗಿ ತೋರುತ್ತದೆ,* 


ಬ್ರಹ್ಮನನ್ನು ಆಶ್ರಯಿಸಿಕೊಂಡಿರುವ, ಬ್ರಹ್ಮನ ವಿಷಯಕ 
ವಾದ ಮಾಯೆಯೇ ಜಗದೂಪವಾಗಿ. ಪರಿಣಾಮ ಹೊಂದುತ್ತದೆ. 
ಮಾಯೆ ಎಂದರೆ ಅನಾದಿಯಾದ ಭಾವರೂಪವಾದ ಅಜ್ಜಾ ನವೇ 
ಆಗಿದೆ. ಬ್ರಹ್ಮನಿಂದ ಹಿಡಿದು ಸ್ಮಂಬದವರೆಗಿನ ಎಲ್ಲ ಜೇತನಗಳೂ, 
ಜಾ! ಆಶ್ರಯಿಸಿಕೊಂಡಿರುವ ಮಾಯೆಯೆ ಕಾರ್ಯಗಳಾದ ' 


ಉನಾಧಿ ವಿಶೇಷಗಳಿಂದ ಕೂಡಿಸವುಗಳಾಗಿ, ಶತ್ತ್ವಮಸ್ಯಾದಿ 


3 


ಉಪನಿನದ್ವಾಕ್ಕಗಳಿಂದ ಉಪದಿಸ್ಟ ವಾದ ಬ್ರಹ್ಮಾಶ್ಮರ ಐಕ್ಯುರೂಪ 
ವಾದ ಸ್ವಸ್ತರೂನಜ್ಜಾ ನವನ್ನು ಪಡೆಯಸೆ, ಅವಿದ್ಯೆಯಿಂದುಂಟಾಡ 
ಕರ್ಮವಾಸನೆಯೆಂಬ ಪಾಶಬದ್ಧರಾಗಿ, ಬಹುವಾಗಿ ಸುಕ್ತುತ್ತವೆ. 
ಜೀವವ್ಯವಹಾರ ಅಧ್ಯಾಸದ ಮೂಲಕ 


{¥ 84 ಲಕ್ಷ ಜೀವರಾಶಿಗಳಲ್ಲಿ ಪುನುಷ್ಯರೇ ಉತ್ತಮರು. 


1 1) ಮುಂಡಕ ಉ 1-1-6 2) ಬೃಹದಾ ಉ 3-9-26 
3) ಶ್ವೇತಾ 6-19 4) ತೈತ್ಮಿರೀಯ ಉ 2-1-1 
5) ಶ್ವೇತಾ ಉ 4.10 6) ಬೃಹದಾ ಉ 1-4-19 
7) ಛಾಂದೋಗ್ಯ ಉ 6-8-16 8) ಬೃಹದಾ ಉ 1-4-10 
9) ಮಾಂಡೂಕ್ಕ ಉ 10) ಛಾಂದೋಗ್ಯ ಉ 7-1-3 


11) ಮುಂಡಕ ಉ 2-2-8 12) ಖುಗ್ದೇದ. 
* ಅಜ್ಜಾನಸ್ಯ ಶುದ್ಧ ಚಿದಾಶ್ರಯತ್ವಂ ತದ್ದ್ವಿಷಯತ್ವಂಚ। 
“ಆಶ್ರಯತ್ವ ವಿಷಯತ್ವಭಾಗಿನೀ ನಿರ್ನಿಭಾಗಚಿತಿರೇವ ಕೇನಲಾ” 
ಇತಿ ಸಂಕ್ಲೇಪಶಾರೀರಕಮ್‌ 1-319 ॥ 
1 ಜೀನರಾಶೇಃ ಚತುರಧಿಕಾಶೀತಿಲಕ್ಷಮಿತತ್ವಂ ತತ್ರ ಮನುಸ್ಯ 
ಜನ್ಮನಃ ಉತ್ತನುತ್ವಂ ಚ। 
“ಚತುರಧಿಕಾಶೀತಿ ಲಕ್ಷಮಿತೇಷು ಜನ್ಮಸು ಮುನುಸ್ಯಜನ್ಮನ 
ಮಾನ್ಯಂ | 
ಯತ್ರಕಿಲ ನಿವೇಕಬುದ್ಧಿರನನ್ಯ ಸಾಧಾರಣೀ ಪ್ರಚಕಾಸ್ತಿ ” 
ಇತ್ಯನೇನ ಸ್ಪಷ್ಟಂ! 


4 


ವಿಕೆಂದಕಿ ಅವರು ವಿವೇಕಬುದ್ಧಿಯುಳ್ಳವರು. ಈ ಎಲ್ಲ 
ಜೀವರಾಶಿಗಳ ವ್ಯವಹಾರವೂ ಅಧ್ಯಾಸಮೂಲಕವಾಗಿಯೇ ನಡೆ 
ಯುತ್ತದೆ. ಔನನಿಸದಿಕನಾದ ಬಜ್‌ ಪಕ್ಕ ದ ಅನುಭವನೆಂಬ 
ಅಗ್ನಿಯಿಂದ ಸುಟ್ಟು ಹೋದ ಅಜ್ಜಾ, ಹ ಇಂಧನವುಳ್ಳ ವ 
ನಾದಾಗ್ಯೂ ಜೀವನ್ನು ಕ್ರ ನಿಗೆ ಎಲ್ಲಿಯವರೆಗೆ ದೇಹವಿರುತ್ತ ನಿಯೋ 


ಅಲ್ಲಿಯವರೆಗೆ, ದಗ್ಸವಾದ ವಸ್ತ್ರದಂತ್ಕೆ, ಹುರಿದ ಬೀಜದಂತಿರುವ 
ಅವಿದ್ಯೆಯ ವಾಸನೆಯ ಮೂಲಕ ವ್ಯವಹಾರವು ನಡೆಯುತ್ತದೆ, 
ಆದರೆ ಅವನಿಗೆ ಇತರ ಜೀವಿಗಳಂತೆ ಜಗದಭಿಮಾನವಾಗಲೀ, 
ತನ್ಮೂಲಕವಾದ ಬಂಧವಾಗಲೀ ಇರುವುದಿಲ್ಲ. ದಗ್ಗವಾದ ಪಟವು 
ಆಕಾರಮಾತ್ರದಿಂದ ಪಟಿ ಬಂದು ವ್ಯವಹರಿಸಲ್ಪಟ್ಟರೂ, ಧರಿಸಲು 
ಯೋಗ್ಯವಾಗುವುದಿಲ್ಲ. ಅಂತೆಯೇ ಹುರಿದ ಬೀಜವು ಆಕಾರ 
ಮಾತ್ರದಿಂದ ಬೀಜ ಎಂದು ವ್ಯವಹೃತವಾದರೂ ಮೊಳಕೆಯನ್ನು 
ಉತ್ಸತ್ತಿ ಮಾಡಲು ಸಮರ್ಥವಾಗುವುದಿಲ್ಲ, . ಅದ್ದರೀದ ದೇಹಾ 
ಎವಸಾನವಾಗುವವರೆಗೂ ಅವಿ್ಯಿಯ ವಾಸನೆಯು ಇರುವುದರಿಂದ, 
ಶನ್ಮೂಲಕವಾದ ವ್ಯವಹಾರವುಳ್ಳೆ ಜಿ:ವನ್ಮುಕ್ಷನಿಗೆ ಇತರ ಜೀವಿ 
ಗಳಂತೆ ಅಭಿನಾನ ಮೂಲಕವಾದ ಬಂಧವಾಗಲೀ, ಅಂತಹ ವೃವ 
ಹಾರನಾಗಲೀ ಇರುವುದಿಲ್ಲ, 


bi ಸೃರೂಪ 


ಬೆಳಕು ಕತ್ಕಲೆಗಳಂತೆ ಅತ್ಯಂತ ವಿರುದ್ಧ ಧನಿ 
ಅನಾತ್ಮರ ಹಾಗೂ ಅವುಗಳ he ಚೈತನ್ಯ 
ಪರಸ್ಪ ರ ಒಂದುಗೂಡಿಸುವುದರಿಂದ “ನಾನು ಚೇತನನು,, ನಾನು 
ಜಡ "(ಹೀತನಾತಸಂ ಜಡೊ'$ಹೆಂ)” ಎಂಬುದಾಗಿ ಅಧ್ಯಾ ಸವು 
ಉಂಟಾಗುತ್ತದೆ. “ನಾನು' ಎಂಬ ಪ್ರತ ತ್ಯಕ್ಷಪ್ರುಮೆಯಿಂದ ತ 
ತಿಸಲ್ಪಡುವ "ಅಹಂ' ಪದಾರ್ಥವು ಒತ್ಚ-ಡಿನಾಕ್ಷರೂ ಸಾದ 
ಚಿನಚಿದ"ಗೆಂಥಿಯೊಾಗಿದೆ. ಆತ್ಮವು ಚಿತ್ಸ್ರರೂಸವಾದುದು. 
ಅನಾತ್ಮವು ಆತ್ಮಕ್ಕೆ ವ್ಯಕಿರಿಕ್ಕನಾದ ಅಚಿತ್ಸ್ವರೂಸವಾದ ಅಂತಃ 
ಕತಣನಾಗಿಸೆ. ಆತ್ಮವಾದರೋ ಸತ್‌, ಚಿತ್‌, ಆನಂದರೂಪ 
ವಾದದ್ದು, ನಿತ್ಯವಾದದ್ದು. 


ಮಾಯೆಯ. ಕಾರ್ಯವಾದ ಅಂತಃಕರಣನು (ಅನಾತ್ಮವು) 
ಅನಿಕ್ಯವಾದದ್ದು. ಅಸ್ಯಂತ ಭಿನ್ನವಾದ ಆತ್ಮ” ಅನಾತ್ಮರಲ್ಲಿ 
ಅವಿವೇಕದಿಂದ ಮಿಥ್ಯಾಜ್ಞಾ ನದಿಂದ ಚಿಕ್ಸ ರೂಪವಾದ ಆತ್ಮನಲ್ಲಿ, 
ಅದಕೆ ಅತ್ಯಂತ ವ್ಯತಿರಿಕ್ತವಾದ ವತಾಯಿಕವಾದ Poi 
ನನ್ನು ತಾದಾತ್ಮ್ರ್ಯೃದಿಂದ ಅಧ್ಯಾಸ ಮಾಡಿಕೊಂಡಾಗ, ಆತ್ಮನ 
ಸಂಸರ್ಗದಿಂದ ಅಂತಃ ಕರಣದಲ್ಲಿ "ಅಹೆಂ' ಎಂಬ ಚಿದಚೆದ್‌' 
ಗ್ರಂಥ್ಯಾತ್ಮಕ ರೂಪವಾದ ಜ್ಞಾ ನವು ಉಂಟಾಗುತ್ತದೆ. ಅನಂತರ 


ಈ ಅಹವಕಾಕಾರಕ ಜನ್ಹಿ ನದ ತಾದಾತ್ಮ್ಯ ್ಯದಿಂದ ದೇಶದ ಅಧ್ಯಾಸ 
ದಲ್ಲಿ, ದೇಹಧರ್ಮಗಳಾದ ಸ್ಕೂಲತ್ವ, ಕೃಶತ್ತ ಗೌರತ್ವಗಳಿಂದ 
“ನಾನು ಸ್ಥೂಲ, ನಾನು ಕೃಶ, ನಾನು ಗೌರ” ಎಂಬುದಾಗಿ 
ಆತ್ಮ ತಾದಾಶ್ಮ್ಯವಾದ ವ್ಯವಹಾರವು ಉಂಟಾಗುತ್ತದೆ, ದೇಹ 
ವಿಶಿಸ್ಟನಾದ ಆತ್ಮನಲ್ಲಿ ಕ್ರಿಯೆಯ ಅಧ್ಯಾಸದಿಂದ “ನಿಲ್ಲುತ್ತೇನೆ 
ಹೋಗುತ್ತೇನೆ' ಇತ್ಕಾದಿ ವ್ಯವಹಾರಗಳು ಉಂಟಾಗುತ್ತವೆ. 
ಮನೋವಿಶಿಷ್ಟೆವಾದ ಆತ್ಮನಲ್ಲಿ ಇಂದ್ರಿಯ ಮತ್ತು ಅದರ ಧರ್ಮ 
ಗಳ ಅಧ್ಯ್ಯಾಸದಿಂದ "ನಾನು ಮೂಕ, ನಾನು ಕುರುಡ, ನಾನು 
ಕೆವುಡ' ಎಂಬ ವ್ಯವಹಾರ ಉಂಬಾಗುತ್ತದೆ. ಹೀಗೆ ಅಂತಃ- 
ಕರಣವನ್ನು ಸಾಕ್ಷಿಯಲ್ಲಿ (ಆತ್ಮ) ಅಧ್ಯಾಸಮಾಡಿಕೊಳ್ಳುವುದ 
ರಿಂ೦, ಆ ಮೂಲಕ ಅಂಶಃಕರಣದ ಧರ್ಮಗಳಾದ ಇಚ್ಛೆ, 
ಸಂಕಲ್ಪ, ಸಂಶಯ, ನಿಶ್ಚಯ ಇತ್ಯಾದಿಗಳಿಂದ "ಇಚ್ಛಿಸುತ್ತೇನೆ, 
ಸಂಕಲ್ಪಿಸುತ್ತೇನೆ' ಮುಂತಾದ ವ್ಯವಹಾರಗಳು ಉದಯಿಸುತ್ತವೆ. 
ಹೀಗೆಯೇ ಅಂತಃಕರಣವನ್ನು ಸಾಕ್ಷಿಯಲ್ಲಿ ಅಧ್ಯಾಸ ಮಾಡಿ 
ಕೊಳ್ಳು ವುದರಿಂದ ಅಂತಃಕರಣವ ಧರ್ನುಗಳಾದ ಸ:ಖನುಃಖಗಳೂ 
ಸಾಕ್ಷಿಯಲ್ಲಿ ಅಧ್ಯಸ್ಮವಾಗಿ "ನಾನು ಸುಖಿ, ನಾನು ದುಃಖಿ” ಎಂಬ 
ವ್ಯವಹಾರವು ಪ್ರವೃತ್ತವಾಗುತ್ತದೆ. ಅಂತಃಕರಣವನ್ನು ಅದ 
ಕೈಂತಲೂ ಭಿನ್ನವಾದ ಸಾಕ್ಷಿಯಲ್ಲಿ, ಸಾಕ್ಷಿಯನ್ನು ಅಂತಃಕರಣ 
ವಲ್ಲಿ ತಾದಾಶ್ಮ್ಮದಿಂದ ಅಧ್ಯಾಸ ಮಾಡಿಕೊಳ್ಳುವುದರಿಂದ "ನಾನು' 


7 


ಎಂಬ ವ್ಯವಹಾರ ಉಂಬಾಗುತ್ತದೆ. ದೇಹ ವಿಶಿಷ್ಟವಾದ ಆತ್ಮ 
ನಲ್ಲಿ ಸಂಬಂಧದ ಅಧ್ಯಾಸದಿಂದ ಬಾಹ್ಯ ಪದಾರ್ಥಗಳಾದ ಪತ್ತಿ 
ಪುತ್ರಾದಿಗಳಲ್ಲಿ "ನನ್ನ ಪತ್ನಿ, ನನ್ನ ಪುತ್ರ, ಇತ್ಯಾದಿ ವ್ಯವಹಾರ 
ಹುಟ್ಟುತ್ತದೆ. ಪುತ್ರಾದಿಗಳಲ್ಲಿರುವ ಸಾಕಲ್ಯ (ಸಮಗ್ರತೆ) 
'ವೈಕಲ್ಯಾದಿಗಳೂ (ಅಸಮಗ್ರತೆ) ಕೂಡ ಆತ್ಮನಲ್ಲಿ ಅಧ್ಯಸ್ತವಾಗಿ 
ತೋರುವುದರಿಂದ “ನನ್ನ ಪತ್ತಿ ಸಕಲೆ, ನನ್ನ ಪುತ್ರ ವಿಕಲ” 
ಮುಂತಾದ ವ್ಯನಹಾರಗಳು ಜನಿಸುತ್ತವೆ. ಹೀಗೆಯೇ ದೇಹದ 
ಮೂಲಕ ಜಾತಿಯ ಅಧ್ಯಾಸವಾದಾಗ "ನಾನು ಮನಸ್ಕ, ನಾನು 


ಬ್ರಾಹ್ಮಣ” ಇತ್ಯಾದಿ ವ್ಯವಹಾರಗಳು ಉಂಟಾಗುತ್ತವೆ. 


ಆತ್ಮನಲ್ಲಿ ಅಂತಃಕರಣವು ತಾದಾತ್ಮ್ಯದಿಂದ ಅಧ್ಯಾಸ 
ವಾಗುವದರಿಂದ ಆತ್ಮನಿಗೆ ಅಂತಃಕರಣನಿಷ್ಕವಾದ ಕರ್ತ್ಯತ್ವಾದಿ 
ಗಳು ಸಿದ್ದಿಸುತ್ತವೆ. ಅಂತಃಕರಣದಲ್ಲಿ ಆತ್ಮನ ಸಂಸರ್ಗದ ಅಧ್ಯಾಸ 
ದಿಂದ ಅಂತಃಕರಣಕ್ಕೆ ಆತ್ಮದ ಚೇತನತೆಯು ಸಿದ್ಧಿಸುತ್ತದೆ. 
ಶುದ್ಧ ಚೈತನ್ಯದಲ್ಲಿ (ಬ್ರಕ್ಮ್‌ನಲ್ಲಿ) ಅಜ್ಞಾನದ (ಮಾಯೆಯ) 
ಅಧ್ಯಾಸವು ಆನಾದಿಯಾದದ್ದು (ಇದನ್ನು ಕಾರಣಾಧ್ಯಾಸ ಎನ್ನು 
ತ್ತಾರೆ. ಏಕೆಂದರೆ ಈ ಮಾಯೆಯ ಕಾರಣದಿಂದ ಶುದ್ಧ ಚೈತನ್ಯ 
ದಲ್ಲಿ ಜಗತ್ಸೃಷ್ಟ್ರ್ಯಾದಿಕಾರ್ಯಗಳು ನಡೆಯುತ್ತವೆ.) ಅಂತಃ 
ಕಂಣದಿಂದುಂಟಾಗುವ "ಅಹಂ' ಅಧ್ಯಾಸವು ಕಾರ್ಯರೊಭವಾ- 
ದರೂ ಕೂಡ, ಅದಕ್ಕೆ ಪೂರ್ವ, ಪೂರ್ವ ಅಧ್ಯಾಸವು ಕಾರಣ 


8 


ವಾಗುವುದರಿಂದೆ, ಈ ಅಭ್ಯಾಸವು ನದಿಯೆ ಪ್ರವಾಹದಂತೆ ಅವಿ- 
ಚ್ಛಿನ್ನವಾಗಿ ಉಂಟಾಗುವುದರಿಂದ, ಪ್ರವಾಹದಂತೆಯೇ ಈ ಅಹಂ 
ಅಧ್ಯಾಸವೂ ಅನಾದಿಯಾದುದು. ಕರ್ಮಫಲ ನಶ್ವರವೇ ಆದರೂ 
'(ಯೆತ್‌ಕೈತಕಂ ತದನಿತ್ಯಂ ಎಂಬಂತೆ) ಚಾತುರ್ಮಾಸ್ಯ ಯಾಗಕ್ಕೆ 
'ಅಕ್ಷಯ ಫಲ ಎನ್ನುವಂತೆ, ಈ ಅಹಂ ಅಧ್ಯಾಸಕ್ಕೆ ಆತ್ಮನ 
ಯಥಾರ್ಥ ಜ್ಞಾ ನ ಬರುವವರೆಗೂ ನಾಶವಿಲ್ಲದಿರುವುದರಿಂದ ಅದು 
ಅನಂತವೂ ಆಗಿದೆ. ಹೀಗೆ ಕರ್ತೃಶ್ವ, ಭೋಕ್ಕೃತ್ವ ಇತ್ಯಾದಿ 
ಯಾಗಿ ಉಪಲಕ್ಷಿಶವಾದ, ಅನಾದಿ ಅನಂತವಾದ ಈ ಅಧ್ಯಾಸವು 
ಎಲ್ಲ ಲೌಕಿಕ ವೈದಿಕ ವ್ಯವಹಾರಗಳ ಪ್ರವರ್ಶಕವಾಗಿರುವುದು 
ಸರ್ವಗೋಚರ ವಿಷಯವೇ ಆಗಿದೆ, 


ಅಧ್ಯಾಸ ಲಕ್ಷಣ- ಅದರ ಅಂತದಲ್ಲಿ 
ವಾದಿಗಳ ಅಭಿಪ್ರಾಯ 


"ಸ್ಮ ಎತಿರೊೂಪಃ ಪರತ್ರ ಪೂರ್ವದ ಷ್ಟಾವಭಾಸಃ' ಶೇ 
ಎಂಬುದು ಗೆ ಸ ಲಕ್ಷಣವಾಗಿದೆ. ಅಂದರೆ ಹ 
ಹಿಂದೆ ಕಂಡಿದ್ದ ಒಂದು ವಸ್ತುವು ಬೇರೆ ವಸ್ತುವಿನಲ್ಲಿ ಶೋರುವಿಕೆ 
ಎಂದರ್ಥ. ಈ ಲಕ್ಷಣದಲ್ಲಿ ಸ್ಮ ವಿತಿರೂಪ ಎಂಬ ಪದದಿಂದ ಸ ಪಸ 
ಲ್ಸ ಡುವ ನದಾರ್ಥಸ್ಸಿ ಸದ ಹಣ ಅರ್ಥವನ್ನೂ (ವಸು, ನಸ) 
ಜಾ 2್ಲಾನವನ್ನೂ ಹೇಳಲಾಗಿದೆ, ಅಂದರೆ ಬೇರೆ ವಸ್ತುವಿನಲ್ಲಿ ಸ | 


* ಬ್ರಿ" ಸೂ, ಶಾಂ' ಭಾ 11-1 


ಸಾಧಾರಣವಾದ ಮತ್ತೊಂದು ಪದಾರ್ಥವು. ಹಿಂಸೆ. ನೋಡಿದ್ದು 
ದರಿಂದ ತೋರುತ್ತದೆ ಎಂದರ್ಥ. "ಪರತ್ರ ಪೂರ್ವದರ್ಶನಾದವೆ 
ಭಾಸತೆ' ಎಂಬುದರಿಂದ ಅರ್ಥಾಧ್ಯಾಸ್ಯ ಜ್ಞಾ ನಾಧ್ಯಾಸಗಳೆರಡೂ 
'ಸಂಗತವಾಗುತ್ತವೆ. ಅಧ್ಯಾಸದ. ವಿಷಯದಲ್ಲಿ ಮತಭೇದಗಳಿ 
ದರೂ ಕೂಡ “ಪರತ್ರ ಪರಾವಭಾಸ' ಎಂಬ ವಿಷಯದಲ್ಲಿ 
ಮಾತ್ರ ವಾದಿಗಳಲ್ಲಿ ಭಿನ್ನಾಭಿಸ್ರಾಯೆಗಳಿಲ್ಲ. ಅಧಿಷ್ಠಾನ ಆರೋ 
ಪ್ಯಗಳ ವಿಷಯದಲ್ಲಿ ಮಾತ್ರ ಅವರು ಭಿನ್ನಾಭಿಸ್ರಾಯವುಳ್ಳವ 
ರಾಗಿದ್ದಾರೆ. 


ಅಧ್ಯಾಸ ನಿಷೆಯೆದಲ್ಲಿ ವಾದಿಗಳ ಅಭಿಪ್ರಾಯ 


ಅನ್ಯಥಾ ಖ್ಯಾತಿವಾದಿಗಳು “ಬೇರೆಡೆಯಲ್ಲಿರುವ ಕಪ್ಪೆ ಚಿಪ್ಪಿ 
ನಲ್ಲಿ ದೇಶಾಂತಕದಲ್ಲಿರುವ ರಜತದ ಅಧ್ಯಾ ಸವಾಗುತ್ತದೆ.” ಎಂದು 
ಹೆ.ಳುತ್ತಾರೆ,  ಆತ್ಮಖ್ಯಾತಿವಾದಿಗಳಾದರೋ “ಬಾಹ್ಯವಾದ 
ಶುಕ್ರದ ಸಳೆಫ್ಲಿ, ಆತ್ಮನ ಧರ್ಮವಾದ ಬುದ್ಧಿ ರೂಪವಾದ ಆಂತರಿ 
ಕವಾದ ರೆಜತದ ಅಧ್ಯ್ಯಸವಾಗುತ್ತದೆ; ಅಂದರೆ ಆಂತರಿಕವಾದ 
ಬೆಳ್ಳಿಯು ಬಾಹ್ಯನಾದುದರಂತೆ ತೋರುತ್ತದೆ? ಎಂದು ತಿಳಿಯ 
'ತ್ತಾರೆ.. ಅಖ್ಯಾತಿವಾದಿಗಳು “ಅಧಿಷ್ಕಾನ (ಆತ್ಮ) ಆರೋಪ್ಯ 
ಗಳಲ್ಲಿ (ಅಂಶಃಕಂಣ) ಭೆ. ದವನ್ನು ಕಿಳಿಯದಿರುವುದರಿಂದ 


"ಇದಂ ರಜಶಂ' ಎಂಬ ವಿಶಿಷ್ಟ ವ್ಯವಹಾರ ಉಂಬಾಗುತ್ತದೆ” 


10 


ಎನ್ನುತ್ತಾರೆ. (ಇನರು ಜ್ಞಾನವನ್ನು ಒಪ್ಪುವುದಿಲ್ಲ ಅದನ್ನೇ ವಿಶಿಷ್ಟ 
ವ್ಯವಹಾರ ವಿ ಸ್ಲಿತ್ತಾರೆ) ಜ್ಞಾನವಿಲ್ಲಸೆ ವಿಶಿಷ್ಟ ವ್ಯವಹಾರವು ಸಾಧ್ಯ 
ವಿಲ್ಲದಿರುವದರಿಂದ, ಅದಕ್ಕೆ ಕಾರಣವಾಗಿ ನಿಶಿಷ್ಟ ಭ್ರಾಂತಿಯನ್ನೊ 
(ಅಧ್ಯಾಸವನ್ನೂ) ಒಪ್ಪಲೇಬೇಕಾಗುತ್ತದೆ. ಪರತ್ರಪರಾವ 
ಭಾಸ' ಎಂಬುದನ್ನು ಇವರೂ ಅಂಗೀಕರಿಸಿದ್ದಾರೆ. ಅಸತ್‌ ಖ್ಯಾತಿ 
ವಾದಿಗಳೂದರೋ “ರಜತಾಧ್ಯಾಸಸ್ಥ ಲದಲ್ಲಿ ಶುಕ್ತಿರಜತಗಳಿಗೆ 
ವಿರುದ್ಧನಾದ ಅಸನ್ರೂಪವೇ ತೋರುತ್ತದೆ” ಎಂದು ಹೇಳುತ್ತಾರೆ 
ಹೀಗೆ ಆಧ್ಯಾಸ ವಿಷಯದಲ್ಲಿ ಅನ್ಯಥಾಖ್ಯಾತಿ ಮುಂತಾದ ಪ್ರಕಾ 
ರಭೆ:ದಗಳಿದ್ದರೂ ಕೂಡ "ಪರತ್ರ ಪೂರ್ವದೃಷ್ಟಾವಭಾಸ” 
ಎಂಬುದು ಸರ್ವ ಸಮ್ಮತವಾದ ಲಕ್ಷಣವಾಗಿದೆ. 


ಕ 
0% ಅಧ್ಯಾಸ ವಿಭಾಗ, ನಿರುಪಾಧಿಕ ಅಧ್ಯಾಸಕ್ಕೆ ನಿದರ್ಶನ 


ಅಧ್ಯಾಸವು ನಿರುಪಾಧಿಕ ಆಧ್ಯಾಸ್ತ. ಸೋಪಾಧಿಕ 
ಅಧ್ಯಾಸ ಎಂದು ಎಗಡು ವಿಧವಾಗಿದೆ. - ಕಪ್ಪೆ ಚಿಪ್ರಿನಲ್ಲಿ ಬೆಳ್ಳಿ 
ತೋರುವುದು ನಿರುಪಾಧಿಕ ಅಧ್ಯಾಸಕ್ಕೆ ಉದಾ ಹರಣಿ. & 
ನಿರುಪಾಧಿಕ ಅಭ್ಯಾಸದಲ್ಲಿ ಅನಿದ್ಯೆಯು ಕಾರಣಮಾತ್ರವಾಗಿ 
ರುತ್ತದೆ. ಅದು ಉಪಾಧಿಯಾಗಿರುವುದಿಲ್ಲ. ಉಪಾಧಿ ಎಂದರೆ 
ಭೇದಕ್ಕೆ ಕಾರಣನಾದುದು AR “ಯಾವತ್‌ ಕಾರ್ಯಾ- 


4181 188 
ಎಂಗ 


/ ws 


11 


ನೆಸ್ಮಾಯೀ ಭೇದ ಹೆ:ತುರುಸಾಧಿಃ ? $ ಎಂಬುದಾಗಿ ಉಪಾಧಿ 
ಯನ್ನು ವ್ಯಾ ರ್ಯಾನಿಸೆಲಾಗಿದೆ.. “ಯಾವುದು ಭೇದಕ್ಕೆ ಹೇತು 
ಶಾನುಸೋ ಆನು ಉತಾಧಿ? ಎಂಬ ನಿಯಮವೂ ಅನುಭವೆ 
ಸಿದ್ದವೇ ಆಿಗಿಸೆ. ರಜತಾಧ್ಯಾಸೆದಲ್ಲಿ ಅನಿದ್ಯೆಯು ಭೇದಕ್ಕೆ 
ಹೆ:ತುವಾಗುವುದಿಲ್ಲ... ಅದು. ಕಾರಣ ಮಾತ್ರವಾಗಿರುತ್ತದೆ. 
್ರೀಗೆಯೇ ಆತ್ಮನಲ್ಲಿ ಅಹೆಂಕಾರಾಧ್ಯಾಸದಲ್ಲಿಯೂ ಕೂಡೆ 
ಅವಿಸ್ಯೈಯು ಕಾರಣ ರೂತ್ರವಾಗಿರುತ್ತದೆ. : ಅದು ಭೇದ ಹೇತು 
ನಾಗಿರ: ವುದಿಲ್ಲ... ಆನ್ದರಿಂದ ಆತ್ಮನಲ್ಲಿ ಅಹಂಕಾರಾಧ್ಯಾಸವೂ 
ಕೂಡ ನಿರುಪಾಧಿಕ ಅಧ್ಯಾಸೆವೇ ಅಗುತ್ತದೆ. ಬ್ರಹ್ಮ್‌-ಜೀವ 
ಭೇದಾಧ್ಯಾಸದಲ್ಲಿಯಾದರೋ ಅವಿದ್ಯೆಯು ಉಪಾಧಿಯಾಗಿರು 
ತ್ಮಸಿ. ಖತೆಂಸತಿ ಅಲ್ಲಿ ಜೀವ-ಬ್ರಹ್ಮಭೇದ್ಕ ಜೀವಾಂತರ ಭೇದ 
ಗಳು ಅನುಭವಿಸಲ್ಪಡುತ್ತವೆ. ಹಗ್ಗದಲ್ಲಿ ಉಂಟಾಗುವ ಹಾವಿನ 
ಅಧ್ಯಾಸವೂ ಕೂಡ ನಿರುಪಾಧಿಕ ಅಧ್ಯಾಸವೇ ಆಗುತ್ತದೆ. 
ಸೋಪಾಧಿಕ ಅಧ್ಯಾಸಕ್ಕೆ ನಿದರ್ಶನ 

ಸೋಸಾಧಿಕ ಅಧ್ಯಾಸಕ್ಕೆ ದ್ವಿಚಂದ್ರದರ್ಶನವು ಉದಾಹ- 
ರಣೆ. ಬೆಳಿನಿಂದ ಕಣ್ಣನ್ನುಮುಚ್ಛ್ಚಿ ನೋಡಿದಾಗ ಒಂದೇ ಚಂದ್ರ 
ನಲ್ಲಿ ದ್ವಿ ಚಂಸ್ರ್ರದರ್ಕನನಾಗುತ್ತದೆ. ಇಲ್ಲಿ ಜೆರಳಿಗೆ ಭೇದ ಹೇತುತ್ತ್ವ 
ವಿಶುನ್ರುಸರಿಂದಲೇ ದ್ವಿತ್ವವು ತೋರುವುದರಿಂದ ಅಂಗುಲಿಯಾು 

ಸ್ನ ಪೂರ್ಣಾನಂದ್ಯಾಮಧ್ಯಾಸಪ್ರಕರಣೆ ದ್ರಷ್ಟನ್ಯಂ 


ಷಿ 


ಉಸಾಧಿಯಾಗುತ್ತದೆ. ಹೀಗೆ ಅಧ್ಯುಸದ ವಿಭಾಗವನ್ನು ತಿಳೆ 
ಸುವ ಉಸ್ಮೇಶದಿಂದಲೇ ಆಚಾರ್ಯರು “ಕಪ್ಪೆಯ ಇಪ್ಪು ಬೆಳ್ಳಿ 
ಯಂತೆ: ತೋರುತ್ತದೆ. ಒಬ್ಬನೇ ಚಂದ್ರ ಇಬ್ಬರಂತೆ ತೋರು 
ತ್ತಾನೆ” * ಎಂದು ಎರೆಡು ಉನಾಹರಸೆಗಳನ್ನು ಹೇಳಿದ್ದಾರೆ. 
ಕನ್ನಡಿಯಲ್ಲಿ ಮುಖದ ಅಧ್ಯ್ಯಸವು ಸೋಪಾಧಿಕ ಅಧ್ಯಾಸನಾಗು 
ತ್ತದೆ, ಏಕೆಂದರೆ ಕನ್ನಡಿಯಲ್ಲಿ ಕಂಡುಬರುವ ಪ್ರತಿಮುಖನರ್ಶನವು 
ಮುಖರ್ರತಿಬಿಂಬಗಳಿಸೆ ಭೇದಹೇತುವಾಗಿರುತ್ತದೆ. 


0 
ರಜತಾಧ್ಯಾಸದಲ್ಲಿ ಅನ್ಯಥಾಖ್ಯಾತಿತ್ವದ ನಿರಾಸ 65 | 
ರಜತದ ಅಧ್ಯಾಸದಲ್ಲಿ "ಬೇರೆ ಸ್ಥಳದಲ್ಲಿರುವ ಬೆಳ್ಳಿ ಯು ಕಪ್ಪೆ 
ಚಿಪ್ಪಿನಲ್ಲಿ ತೋರುತ್ತದೆ? ಎಂಬುದು ಸರಿಯಲ್ಲ. ಏಕೆಂದರೆ ದೇಶಾಂ- 
ತರಸ್ಪವಾದ ಬೆಳ್ಳಿಯು ಕಣ್ಣಿಗೆ ಗೋಚರಿಸದಿರುವುದರಿಂದ. ಸಮೀ 
-ಸವಲ್ಲಿಸ್ಸುತ (ಅಸನ್ನಿ ಕೃಷ್ಟ ವಾದ) ವಸ್ತುವು ಪ್ರಶ್ಯಕ್ಷಕ್ಕೆ ವಿಷಯ 
ವಾಗುವುದಿಲ್ಲ... ಶುಕ್ತಿಯಲ್ಲಿ ರಜತದ ಸನ್ನಿಕರ್ಷವಿಬ್ರದಿರುವು. 
ದರಿಂದ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯು ತೋರುತ್ತದೆ ಎಂಬುದು ಯುಕ್ತ, 
ವಾಗುವುದಿಲ್ಲ. ಲೌಕಿಕ ಸನ್ನಿಕರ್ಷಸ್ಥಲದಲ್ಲಿ ಮಾತ್ರ "ಸಾಕ್ಷಾತ್‌ 
ಕರೋಮಿ’ ಎಂಬ ಅನುವ್ಯವಸಾಯವು ಉಂಬಾಗುತ್ತದೆ ಅಲ್‌. 
ಕಿಕ ಸನ್ನಿಕರ್ನಸ್ಸಲವಲ್ಲಿ ಈ ಅನುನ್ಯನಸೂಯವು ಅನುಭವಿಸಲ್ಪ. 


* ಬ್ರ, ಸೂ, ಶಾಂ ಭಾ. 1-1 


13 


ಡುವುದಿಲ್ಲ. ಶುಕ್ತಿಯಲ್ಲಿ '"ಬೆಳ್ಳಿ ಯನ್ನು ಸಾಕ್ವಾಶ್ಮರಿಸುತ್ತೇನೆ' 
ಎಂಬ ಅನುಮ್ಯವಸಾಯವು ಇರುತ್ತದೆ. ಆದರೆ ಇಲ್ಲಿ ಬೆಳ್ಳಿಯ 
ಸನ್ನಿಕರ್ನವಿಲ್ಲದಿರುವುದರಿಂನೆ ಇದನ್ನು ಅಲೌಕಿಕ ಸನ್ನಿ ಕರ್ಷ ಎಂದು 
ಅಂಗೀಕರಿಸಿದರೆ ಇದು (ರಜಶಂ ಸಾಕಾ ತೃರೋವಮಿ ಎಂಬ ಅನು 
ವ್ಯವಸಾಯ) ಯುಕ್ತವಾಗುವುದಿಲ್ಲ. ಆದ್ದರಿಂದ ಜ್ನ ಸವು 
ಅನ್ಯಥಾಖ್ಯಾತಿ ರೂಪವಾದುದಲ್ಲ. 


ರಜತಾಧ್ಯಾಸವು ಆತ್ಮಖ್ಯಾತಿರೊಪವೂ ಅಲ್ಲ 

ಆಂತರಿಕನಾದ ಬುದ್ಧಿ ಯಲ್ಲಿರುವ ರಜತವು ಬಾಹೈವಾದಂ 
ಡೆರುತೆ ತೋರುತ್ತದೆ. ಎಂಬುದು ಆತ್ಮಖ್ಯಾತಿನಾದ, . ಬುದ್ಧಿ ಸ್ಥೆ 
ವಾದ ರೆಜತವು ಹೊರಗೆ ತೋರುವುದು ಅಸಂಭವ, “ಇದು ಬೆಳ್ಳಿ? 
ಎಂನು ಬಾಹ್ಯವಾದ ಕಪ್ಪೆ ಚಿಪ್ಪಿನನ್ಲಿರುವ. ಜೆಳ್ಳಿಯೇ ಸ್ರತ್ಯಕ್ಷ 
ವಾಗುತ್ತದೆ. ಆದ್ದರಿಂದ. ರಜತಾಧ್ಯಾಸವು.. ಆತ್ಮಖ್ಯಾತಿ' 
ರೂಸವೂ ಅಲ್ಲ. 


ರಜತಾಧ್ಯಾಸವು ಅಖ್ಯಾತಿರೂಪವೂ ಅಲ್ಲ 


ಅಧಿಷ್ಕಾನ ಆರೋಪ್ಯಗಳಲ್ಲಿ ಭೇದವನ್ನು ತಿಳಿಯದಿರುವು 
ದರಿಂದ “ಇದು ರಜತ' ಎಂಬ ವಿಶಿಷ್ಟ ವ್ಯವಹಾರ ಮಾತ್ರ 
ಉಂಬಾಗುತ್ಯದೆ ಎಂಬ ಅಖ್ಯಾ ,ತಿವಾದವೂ ಯುಕ್ತನಾಗುವುದಿಲ್ಲ, 


ವಿಶಿಷ್ಟ ವ್ಯವಹಾರವೂಕೂಡ ಆ ರೀತಿಯ ಭಾ)ಂತಿಯ ಮೂಲಕವೇ 


14 


ಉಂಟಾಗುವುದು. ಅದ್ದರಿಂದ “ಇದು ಬೆಳ್ಳಿ' ಎಂಬ ವಿಶಿಷ್ಟೈ 
ವ್ಯವಹಾರವನ್ನು ಉಪಸಾದಿಸುವುದು ಭ್ರಮೆಯೇ ಆಗಿದೆ. ಆದು 
ದರಿಂದ ರಜತಾಧ್ಯಾಸವು ಅಖ್ಯಾತಿ ರೂಪವೂ ಅಲ್ಲ. 


ರಜತಾಧ್ಯಾಸವು ಅಸತ್‌ ಖ್ಯಾತಿರೊಪವೂ ಅಲ್ಲ 


ಅಸತ್ತಾದ ರಜತವು ಶುಕ್ತಿಯಲ್ಲಿ ತೋರುತ್ತದೆ ಎಂಬುನೂ 
ಯುಕ್ತವಾಗುವುದಿಲ್ಲ. ಏಕೆಂದರೆ ಅಸತ್ತಿಗೆ ಸನ್ನಿಕರ್ಷದ ಸಾಧ್ಯತೆ 
ಇಲ್ಲದಿರುವುದರಿಂದ ಅದು ಪ್ರತ್ಯಕ್ಷವಾಗುವ ಸಾಧ್ಯತೆಯೂ ಇಲ್ಲ. pa 
ಅಸತ್ತಾದ ರೆಜತವು ಬಾಧಿತವಾಯಿತು ಎಂದು ಬಾಧಕಾಲ್‌ ಟಿ” 
ದಲ್ಲಿ ಪ್ರತೀತಿ ಉಂಟಾಗದಿರುವುದರಿಂದ, ಅಸತ್ತಾದ ರಜತವನು 
ಅಂಗೀಕರಿಸುವುದು ಸರಿಯಲ್ಲ. ಏಕೆಂದರೆ ಇಲ್ಲದೆಯೇ ಇರು 
(ಅತ್ಯಂತಾಸಶಃ) ವಸ್ತುವು ಸ್ವರೂಪತಃ ಅಸಿದ್ದವಾಗುವುದರಿಂದ್ಕ 
ವ್ಯವಹರಿಸಿಲು ಯೋಗ್ಯವಾಗುವುದಿಲ್ಲವಾದ್ದರಿಂದ ಅದರ ಸನ್ನಿ 
ಕರ್ಸ್ಷ ಸಾಧ್ಯವಾಗುವುದಿಲ್ಲ. ಆದ್ದರಿಂದ "ಇದು ಬೆಳ್ಳಿ' ಎಂಬುದು 
ಅಸತ್‌ ಖ್ಯಾತಿರೂಪವೂ ಅಲ್ಲ, | 
ರಜತಾಧ್ಯಾಸನವು ಅನಿರ್ವಚನೀಯೆಖ್ಯಾತಿ 
ರೂಪವಾದುದು 


“ಅನಿರ್ವಚಥೀಯವಾದ ಬೆಳ್ಳಿ ಯು ಕಪ್ಪೆ ಚಿಪ್ಪಿನಲ್ಲಿ ಉತ್ಪನ್ನ 
ಇಗಿ ಇರುತ್ತದೆ. ಅದೇ “ಇದು ರಜತ” ಎಂಬುದಾಗಿ ತೋರು 


1೨ 


ತ್ತದೆ: ಎಂಬುದೇ ಅನಿರ್ವಚನೀಯ ಖ್ಯಾತಿವಾದ. ಶುಕ್ರ 
ಯೆಲ್ಲಿ ರಜತೋತ್ಸತ್ತಿಯ ಸಾಮಗಿ) ಇಲ್ಲದಿರುವುದರಿಂದ, ಹೇಗೆ 
ರಜತದ ಭಾಸವಾಗುತ್ತದೆ ಎಂದು ಶಂಕಿಸುವುದು ಸೆರಿಯಲ್ಲ, ಶುದ್ಧ 
ಚೆ ತನ್ನದಲ್ಲಿರುನ ಇದಂ ಅಂಶಾವ ಚೈನ್ನೆವಾದ ಪೂರ್ವಪೂರ್ವ 
ವಾಸನಾ ಸಹಿತವಾದ ಅನಿನೈಯು ರಜತಾಕಾರವಾಗಿ ಪರಿಣಮಿ 
ಸುತ್ತದೆ ಎಂದು ಅಂಗೀಕರಿಸಿರುವುದರಿಂದ, ಅವಿದ್ಯಾದಿ ಸಾಮಗ್ರಿ 
ಗಳಿಗೆ ರಜತೋತ್ಸಾದಕ ಸಾಮರ್ಥ್ಯವಿರುವುದರಿಂದ ಶುಕ್ತಿ ಯಲ್ಲಿ 
ರೆಜತಸತ್ತ ವು ಸಂಭವಿಸುತ್ತದೆ, "ಇದಂ' ಎಂಬುದರ ಸನ್ನಿ ಕರ್ಷ 
ದಿಂದಲೇ ಆದರೆಣಡನೆ ತಾದಾತ್ಮ್ಯ ಹೊಂದಿರುವ ರಜತವೂ 
ಕೂಡ ಇಗಮಾಕಾರಕ ವೃತ್ತಿಯಿಂದ ಕೂಡಿದ ಸಾಕ್ಷಿಯಲ್ಲಿ ಕಂಡು 
ಬರುತ್ತದೆ: ಆದ್ದರಿಂದ ಇಲ್ಲಿ ರಜಕದ ಸನ್ನಿಕರ್ಷದ ವಿಷಯದಲ್ಲಿ 
ಸಂರಯಕ್ಕೆ ಅವಕಾಶವಿಲ್ಲ. ಆದುದರಿಂದ ಪ್ರಶ್ಯಕ್ಷವು ಬೇರೆ ರೀತಿ 
ಯಿಂದ ಅನುಸ ನನ್ನವ. ಗುವುದರಿಂದ, ಅವಿದ್ಯಾದಿ ಸಾಮಗ್ರಿ ಗಳಿಂದ 


ಉತ್ಪನ್ನವಾದ LS MS CR ಆಂತ; ಟೀರೆಯೇ 
ರಜನ ಸನ್ನಿಕರ್ಷಉಂಟಾಗುತ್ತದೆ. ಎಂದು ಅವಶ್ಯವಾಗಿ ಹೇಳ 
ಬೇಕು. ಆದರೆ ಅದು ಸತ್ಯವಾಗುವುದು ಸಾಧ್ಯವಿಲ್ಲ. ಶುಕ್ತಿರಜಶ 
ದಲ್ಲಿ ಅರ್ಥಕ್ರಿಯಾರೂಪವಾದ ಸಾಮರ್ಥ್ಯ ಇರುವುದಿಲ್ಲ. ರಜತ 
ಪ್ರತಿಭಾಸಾನಂಶರ “ಇದು ರಜತವಲ್ಲ' "ಇಲ್ಲಿ ರಜತವಿಲ್ಲ' ಇತ್ಯಾದಿ 
ನಿಷೇಧವು ಕಂಡುಬರುವುದರಿಂದ, ಶುಕ್ತಿ ರಜತಕ್ಕೆ ಅಬಾಧಿತತ್ವ- 


10 


ರೂಪನಾದ ಸತ್ತ್ವವೂ ಇಲ್ಲ. ಆದ್ದರಿಂ ರಂದ್ರ ಪ್ರತ್ಯಕ್ಷತ್ವವನೆ 
ನಿರ್ವಾಹ ಮಾಡಲು ಯೋಗ್ಯವಾದ ನ್ರತಿಭಾಸಕೂಲದಲ್ಲಿ ಮಾ 
ವಿರುವ ಅನಿರ್ವಚನೀಯವಾದ, ಮಿಥಾ BA Saks ಶುಕ 


ಹ 
ರಜತನೆಂದು ಇಸ್ಟ ವಿಬ್ಲದಿದ್ದರೂ ಅಂಗೀಕರಿಸಲೇಬೇಕು. 


ಆತ್ಮನು ಅಧ್ಯಾಸಕ್ಕೆ ಅಧಿಷ್ಮಾನವಾಗುವುದಿಲ್ಲ 
ಎಂಬ ಶಂಕೆ, ಅದರೆ ನಿರಾಸ 


ಆತ್ಮನು ತುದ ಕಂತೆ ಎಡುರಿನಲ್ಲಿದ್ದು ಕೊಂಡು ಗೋಚ 
ರಿಸದಿದ ರೂ, ಅವನು ಸ್ವಸಪ್ರಕಾಶರೂಪದಿಂದ ಹ eed 
ವುದರಿಂದ "ಅಹೆಂ' ಸ್ರ ತ ಯ ಗೋಚರನಾಗಿದ್ದಾನೆ, ಅಹಂಕಾ ರದ 
ಅಧ ಸ್ಯಾಸವು ಸಾಬರ ಪೂರ್ವಪೂರ್ವ ಅಧ್ಯಾಸ ಕ್ರೈ 
ಗೋಚರನಾದ ಆತ್ಮನು ಉತ್ತರೋತ್ತರ ಅಹಂಕಾರದ ಅಧ್ಯಾಸಕ್ಕೆ , 
ಆಧಿಷ್ಠಾನವಾಗುತಾ ನೆ. ಅಸರೋಕ್ಷವಾಡ ಅಧ್ಯಾಸಕ್ಕೆ ಅಧಿ. 
ಸ್ಮಾನವಾಗಲು ಎದುರಿನಲ್ಲಿ ಇರಲೇಬೇಕೆಂಬ ನಿಯಮವಿಲ್ಲ. 
ಇಂದ್ರಿಯಕ್ಕೆ ಅಸನ್ಸಿಕೃಷ್ಟವಾದರೂ ಆಕಾಶದಲ್ಲಿ ತಲನುಲಿನತಾದಿ 
ಗಳ ಅಧ್ಯಾಸವು ಕಂಡುಬರುತ್ತದೆ. ಅಕಾಶಶಲ್ಕ . ಮಲಿನವಾದ 
ಆಕಾಶ ಇತ್ಯಾದಿ ಅನುಭನವೂ ಉಂಟಾಗುತ್ತದೆ. ಸಾದ್ಯ ಶ್ಯಾವೂ 
ಕೂಡ ಅಧ್ಯಾಸದ ಸಾಮಾನ್ಯ ನಿಯಮವಲ್ಲ. ಸಾದೃಶ್ಯವಿಲ್ಲ 
ದಿದ್ದರೂ. ಕೂಡ ಆಕಾಶದಲ್ಲಿ "ನೀಲಿಯಾಕಾಶ' ಎಂಬ ಅಧ್ಯಾಸ 


17 


ಉಂಟಾಗುತ್ತದೆ. ನೀರಿನಿಂದ ತುಂಬಿರುವ ಸಮುದ್ರದಲ್ಲಿ ನೀಲ 
ಶಿಲಾತಲದ ಅಧ್ಯಾಸದ ಅನುಭವವಾಗುತ್ತದೆ. ಆದ್ದರಿಂದ ಆಕ್ಮ 
ನಿಗೆ ಅಹಂಕಾರದ ಅಧ್ಯಾಸೆದ ಅಧಿಷ್ಕಾನತ್ಚವು ಉಪಪನ್ನವಾಗುವು 
ದರಿಂದ, . ಆತ್ಮನಲ್ಲಿ ಅಹಂಕಾರದ ಅಧ್ಯಾಸವು ಯುಕ್ತವೇ 
ಆಗುತ್ತದೆ. 


ಅಧ್ಯಾಸವು ಎಲ್ಲ ಲೌಕಿಕ ವೈದಿಕ ವ್ಯವಹಾರಗಳ 
ಪ್ರನರ್ತಕವಾದುದಂ 

* ಈ ಅಧ್ಯಾಸನನ್ನು ಅನಿಸ್ಯೆ ಎಂದೂ ಹೇಳುತ್ತಾರೆ. ಈ 
ಅನಿದ್ಯಾಮೂಲಕವಾಗಿ ಪ್ರಮಾತೃತ್ವ, ಕರ್ತೃಶ್ವ, ಭೋಕ್ಕೃತ್ನ 
ಇತ್ಯಾದಿ ಎಲ್ಲ ರೀತಿಯ ಅಧ್ಯಾಸವು ಆತ್ಮನಲ್ಲಿ ಉಂಟಾಗಿ, ಆತ್ಮ 
ನನ್ನು ಎಲ್ಲ ಲೌಕಿಕ, ವೈದಿಕ ವ್ಯವಹಾರಗಳಲ್ಲಿ ಪ್ರವರ್ತಿಸುವಂತೆ 
ಮಾಡುತ್ತದೆ. 


* *ತಮೇತಮವಿದ್ಯಾಖ್ಯನತಾತ್ಮಾನಾತ್ಮನೋರಿತರೇತರಾಧ್ಯಾಸಂ? 
ಇತಿ ಭಾಷೆ ॥ 
ಬ್ರ. ಸೂ. ೫೨೦. ಭಾ, 1-1-1 


18 


ಅನುಮಾನದಿಂದಲೂ ಅಧ್ಯಾಸನು ಸಿದ್ಧಿಸುತ್ತದೆ 
ಹೀಗೆ ಅಧ್ಯಾಸವು ಸ್ವಪ್ರುಕಾಶನಾದ ಸಾಕ್ಷಿ ಪ್ರತ್ಯಕ್ಷದಿಂದ 
ಸಿದ್ಧವಾಗಿದ್ದರೂ ಕೂಡ್ಕ ಅದು ಅನುಮಾನದಿದಲೂ ತಿಳಿದು 
ಬರುತ್ತದೆ. ಎಲ್ಲ ಪ್ರಮಾಣಗಳೂ, ಶಾಸ್ತ್ರಗಳೂ ಅವಿದ್ಯೆಯಿಂದ 
ಕೂಡಿದ ವಿಷಯಗಳಲ್ಲಿಯೇ ಪ್ರವರ್ತಿಸುತ್ತವೆ. ಹೇಗೆಂದರೆ ದೇವ 
ದಶ್ತ ಕರ್ಶೃಕವಾದ ವ್ಯವಹಾರವು ಅವನ ದೇಹದ ವಿಷಯದಲ್ಲಿ 
"ನಾನು' ಇಂದ್ರಿಯೆಗಳ ವಿಷಯದಲ್ಲಿ "ನನ್ನದು' ಎಂಬ ಅಧ್ಯಾಸದ 
ಮೂಲಕವೇ, ಅದಕ್ಕೆ ಅನ್ವಯವಾಗಿ ಇಲ್ಲವೇ ವ್ಯತಿರೇಕವಾಗಿ 
ಉಂಬಾಗುತ್ತದೆ. ಮೃಣ್ಮೂಲಕವೇ ಫಟಿ ಎಂಬ ಅನುಮಾನ 
ದಿಂದ "ಟಿಹಂ' “ಮಮ ಎಂಬ ಅಧ್ಯಾಸವೇ ದೇವದತ್ಕನ ವ್ಯವ 
ಹಾರಕ್ಕೆ ಹೇತು ಎಂದು ಅನುಮಾನಿಸಲ್ಪಡುತ್ತದೆ. ಒಂದು ವೇಳೆ 
"ವದತ್ಮನು "ನಾನು ನನ್ನದು? ಎಂಬ ಅಭಿಮಾನರಹಿತನಾಗಿದ್ದರೆ 
ಅವನು ಪ್ರಮಾತೃವಾಗುವುದು ಸಾಧ್ಯವಿಲ್ಲ. ಅವನು ಪ್ರಮಾತೃ 
ವಾಗಿಲ್ಲದಿರುವಾಗ ಅವನಿಗೆ ಪ್ರಮಾಣದ ವಿಷಯದಲ್ಲಿ ಪ್ರವೃ- 
ತ್ತಿಯೂ ಉಂಟಾಗುವುದಿಲ್ಲ. ಇಂದ್ರಿಯಾದಿ ಪ್ರಮಾಣಗಳಲ್ಲಿ 
"ನಾನು ನನ್ನದು' ಎಂಬ ಅಭಿಮಾನರಹಿತನು, ಪ್ರತ್ಯಕ್ಷಾದಿ 
ಪ್ರಮಾಣಗಳಲ್ಲಿ ಪ್ರವೃತ್ತನಾಗುವುದಿಲ್ಲ, ಇಂದ್ರಿಯಗಳು ಆಧಿ- 
ಷ್ಠಾನದ (ಶುದ್ಧ ಚೈತನ್ಯದ, ಆತ್ಮದ) ಸಂಬಂಧವಿಲ್ಲದೆ ವ್ಯವಹಾರ 
ದಲ್ಲಿ ತೊಡಗಲಾರವು, ದೇಹದಲ್ಲಿ ಅಧ್ಯಸ್ತವಾದ ಆತ್ಮಭಾವವಿಲ್ಲದ 


113 


ಯಾವನೂ, ಎಲ್ಲಿಯೂ ವ್ಯವಹರಿಸುನದಿಲ್ಲ. ಆತ್ಮನಿಗೆ ಅಂತಃ- 
ಕರಣದ ಸಂಬಂಧ, ಅಂತಃಕರಣಕ್ಕೆ ಇಂದ್ರಿಯೆಗಳ ಸಂಬಂಧವಿಲ್ಲದ 
ಅಸಂಗನಾದ ಅತ್ಮನಿಗೆ ಪ್ರಮಾತೃತ್ವವು ಸಿದ್ಧಿಸುವುದಿಲ್ಲ. ಆತ್ಮ 
ನಿಗೆ ಪ್ರಮಾಶೃತ್ವವು ಇಲ್ಲದಿರುವಾಗ ಯಾವನೂ ಪ್ರಮನಾಣದಲ್ಲಿ 
ಪ್ರುವರ್ತಿಸುವುದಿಲ್ಲ. ಸುಷುಪ್ತಿಯಲ್ಲಿ ಪ್ರಮಾಶೃತ್ವವಿಲದಿರುವು 
ದರಿಂದ ಅಲ್ಲಿ ಪ್ರಾಣ ಪ್ರವೃತ್ತಿಯೂ ಕಂಡುಬರುವುದಿಲ್ಲ, 
ಅಧ್ಯಾಸನಿಲ್ಲದೆ ಪ್ರತ್ಯಕ್ಷಾದಿ ಪ್ರಮಾಣಗಳ ವ್ಯವಹಾರವು ಉಪ 
ಸಗ] ರಿಂದ, ತನ್ಮೂಲಕವಾದ ಯುಕ್ತಿಯಿಂದ, 

ದೇವದತ್ತನ ಅವಿದ್ಯೆಯಿಂದ ಕೂಡಿದ ಅಂಶಃಕರಣ ದೇಹಾದಿಗಳಲ್ಲಿ 


¢ 
"ಅಹೆಂ' ಮಮ” ಎಂಬ ಅಧ್ಯಾಸವು ಸಿದ್ಧಿ ಸುತ್ತದೆ, 


ಪ್ರಮಾಣಗಳು ಅಪ್ರಮಾಣ ಎಂಬ ಶಂಕೆಯ ನಿರಾಸ 


ಪ್ರಮಾಣಗಳು ಅವಿದ್ಯೆಯಿಂದ ಕೂಡಿದವನ ವಿಷಯದಲ್ಲಿ 
ಪ್ರವೃತ್ತವಾಗುವುದರಿಂದ ಅವು ಹೇಗೆ ಪ್ರಾಮಾಣ್ಯವಾಗುತ್ತವೆ ? 
ಎಂದು ಶಂಕಿಸಬಾರದು. ಅಹಂ ಎಂಬ ಅಧ್ಯಾ ಸರೂಪವಾದ 
ಅವಿದ್ಯೆಯು ಪ್ರಮಾತೃವಿನ SSS ANE ಅಲ್ಲಿ 
ದೋಷವಿರುವುದಿಲ್ಲ. (ಸಳವ? ಬಂದವು ರೋಷ ಎನಿಸುವು 
ದಿಲ್ಲ. ಅದು ಆಗಾಮಿಕವಾಗಿದ್ದರೆ ದೋಷವೆನಿಸುತ್ತದೆ.) ಪ್ರಮಾಶೃ 
ತ್ವವು ಸಿದ್ಧಿ ಸಿದ ನಂತರ, ಕಣ್ಣು ಇದ್ದ ನಂತರ ಕಾಮಾಲೆ ಇತ್ಯಾದಿ 


20 


ದೋಷಗಳು ಉಂಬಾಗುವಂತೆ,  ದೋಸವು ಉಂಬಾಗುತ್ತದೆ. 
ಆದ್ದರಿಂದ ಅವಿದ್ಯೆಯಿಂದ ಕೂಡಿದ ವಿಷಯಗಳಲ್ಲಿ ಪ್ರವೃತ್ತ 
ವಾದರೂ ಪ್ರಮಾಣಗಳು ಅಪ್ರಮಾಣ ಎಂದು ಶಂಸಿಸುವುದನೆ 
ಅವಕಾಶವಿಲ್ಲ. 
ಅಧ್ಯಾಸನು ಸರ್ವ ಪ್ರಾಣಿಸಾಧಾರಣವಾದುದು 
ಅಧ್ಯಾಸವು ಮನುಷ್ಯಮಾತ್ರರಿಗೆ ಸೀಮಿತವಲ್ಲ. ಆದು 
ಪಶುಗಳಿಗೂ ಸಮಾನವಾಗಿದೆ. ನಮ್ಮ ವ್ಯವಹಾರ ಅಧ್ಯಾಸ 
ಮೂಲಕ ಎಂದು ಪಶ್ವಾದಿಗಳಿಗೆ ತಿಳಿಯದಿದ್ದರೂ ಕೂಡ, 
ಅನ್ವಯ ವ್ಯತಿರೇಕ ದೃಷ್ಟಾಂತಗಳಿಂದ ಸಶ್ವಾದಿಗಳ ವ್ಯವಹಾರವೂ 
ಅಧ್ಯಾ ಸಮೂಲಕವೇ ಎಂದು ತಿಳಿದು ಬರುತ್ತದೆ. . ಪಶುಗಳು 
ಹಸಿರು ಹುಲ್ಲನ್ನು ಹಿಡಿದಿರುವ ಮನುಷ್ಯನನ್ನು ನೋಡಿ ಅವನ 
ಸಮೀಪಕ್ಕೆ ಹೋಗುತ್ತವೆ. ಕೋಲನ್ನು ಹಿಡಿದಿರುವ ಮನುಷ್ಯ 
ನನ್ನು ನೋಡಿ ಓಡಿ ಹೋಗುತ್ತವೆ, ವಿವೇಕಿಗಳಾದ ಪುರುಷರೂ 
ಕ್ರೂರದೃಷ್ಟಿ ಯುಳ್ಳ, ಕೋಪದಿಂದ ಖಡ್ಗವನ್ನು ಹಿಡಿದೆತ್ತಿರುವ 
ವರನ್ನು ಕಂಡು ಪಲಾಯನ ಮಾಡುತ್ತಾರೆ ಸುಮುಖರಾದ, 
ಆಕ್ರೋಶರಹಿತರಾದ : ಪುರುಷರನ್ನು ಕಂಡು ಅವರೊಡನೆ ವ್ಯವ- 
ಹರಿಸುತ್ತಾರೆ. ಆದ್ದರಿಂದ . ಪುರುಷರು ವಿನೇಚನಾಶೀಲರಾದರೂ 
ಕೂಡ ಪ್ರವರಾಣ ಪ್ರಮೇಯ ವ್ಯವಹಾರವು ಪಶ್ವಾದಿಗಳಿಗೂ 
ಸಮಾನವಾಗಿಯೇ ಇರುತ್ತದೆ. 


21 


ಶಾಸ್ತ್ರೀಯ ವ್ಯವಹಾರವು ಅಧ್ಯಾಸ ಮೂಲಕವಲ್ಲ 
ಎಂಬ ಶಂಕೆಯ ನಿರಾಸ 


ವತಾನೆವರ ಶಾಸ್ತ್ರೀಯ ವ್ಯವಹಾರವೂ ಕೂಡ ಅಧ್ಯಾಸ 
ಮೂಲಕವೇ ನಡೆಯುವುದು, ಜ್ಯೋತಿಷ್ಟೋಮಾದಿ ವಾಕ್ಯ 
ಗಳಿಂದ, ದೇಹದಿಂದ ಭಿನ್ನನಾದ ಆತ್ಮನಿಗೆ ಫಲಭೋಕ್ತ ಎತ್ತು 
ತಿಳಿದುಬರುವುದಿಲ್ಲವಾದ್ದರಿಂದ, ಜ್ಯೋತಿಷ್ಟೋಮಾದಿ ಯಾಗ 
ಪ್ರವೃತ್ತಿಯು ಅಧ್ಯಾಸ ಮೂಲಕವಾಗಿ ಉಂಟಾಗುವುದಿಲ್ಲ ಎಂದು 
ಶಂಕಿಸಬಾರದು. ಶಾಸ್ತ್ರೀಯ ವ್ಯವಹಾರದಲ್ಲಿ ಆತ್ಮನಿಗೆ ದೇಹಾ- 
ತಿರಿಕ್ತವಾದ ಜ್ಞಾನದ ಅಪೇಕ್ಷೆ ಇದ್ದರೂಕೂಡ್ಕ ವೇದಾಂತ 
ವೇದ್ಯನೂ ಹೆಸಿವು ನೀರಡಿಕೆಗಳಿ-ದ ಅತೀತನೂ ಬ್ರಹ್ಮ, ಕ್ಷತ್ರಿಯ 
ಭೇದರಹಿತನೂ, ಅಸಂಸಾರಿಯೂ ಆದ ಆತ್ಮತತ್ರ್ವವನ್ನು ತಿಳಿದವ 
ನಿಗೆ ಉಸಯೋಗವಿಲ್ಲದಿರುವುದರಿಂದ, ಅಧಿಕಾರಕ್ಕೆ ವಿರುದ್ಧವಾಗು 
ವುದರಿಂದ, ಜ್ಞಾನದ ಅಪೇಕ್ಷೆ ಇರುವುದಿಲ್ಲ. ಆತ್ಮತತ್ತ್ವವನು4 
ತಿಳಿಯುವ ಮೊದಲು, ಶಾಸ್ತ್ರೀಯ ವ್ಯವಹಾರದಲ್ಲಿ ತೊಡಗು 
ವವನನ್ನು ಶಾಸ್ತ್ರವು ಅವಿದ್ಯೆಯಿಂದ ಕೂಡಿದ ವಿಷಯಗಳಲ್ಲಿಯೇ 
ಪ್ರವರ್ತಿಸುವಂತೆ ಮಾಡುತ್ತದೆ. ಹೇಗೆಂದರೆ "ಬ್ರಾಹ್ಮಣೋಯ 
ಜೀತ' "ಅಸ್ಟವರ್ಷಂ ಬ್ರಾಹ್ಮಣಂ ಉಪನಯೀತ್ಯ' "ಕೃಷ್ಣ 
ಕೇಶೋತಗ್ನಿನಾದಧೀತ ಇತ್ಯಾದಿ ವೇದ ವಾಕ್ಯಗಳು ಬ್ರಾಹ್ಮ- 
ಣಾದಿ ಪದಗಳಿಂದ ವರ್ಣಾದಿಗಳಲ್ಲಿ ಅಭಿಮಾನಿಯಾದ ಅಧಿ 


8 


ಕಾರಿಯೆನ್ನು ತಿಳಿಸುತ್ತಲೇ ಅಧ್ಯಾಸವನ್ನು ಉಂಟುಮಾಡುತ್ತವೆ. 


ಹೀಗೆ ಶ;ಸ್ತ್ರೀಯ ವ್ಯವಹಾರವೂ ಕೂಡ ಅಧ್ಯಾಸ ಮೂಲಕವೇ 


ನಡೆಯುತ್ತದೆ. 


ಅಧ್ಯಾಸ ವ್ಯವಹಾರದ ಪ್ರಾಮಾಜಣ್ಯದ ಉಪಸಂಹಾರ 
ಶುಕ್ತಿರಜತಾದಿಗಳು ವ್ಯವಹಾರದ ಕಾಲದಲ್ಲಿಯೇ ಬಾಧಿತ 
| ವಾಗುವುದರಿಂದ, ಬ್ರಹ್ಮಜ್ಞಾನವನ್ನು ಬಿಟ್ಟು ಉಳಿದ ಜ್ಞಾನಗಳು 
ಬಾಧಿತವಾಗುತ್ತವೆ. ವ್ಯಾವಹಾರಿಕವಾದ ಪ್ರಪಂಚವು ಬ್ರಹ್ಮ 
' ನಲ್ಲಿ ಅಧ್ಯಸ್ತವಾಗಿರುವುದರಿಂದ, ಬ್ರಶ್ಮ್‌ ಜ್ಞಾನದಿಂದ ಮಾತ್ರ 
ಅದು ಬಾಧಿತವಾಗುತ್ತದೆ. ಶುಕ್ತಿ ಮತ್ತು ರಜತ, ಬ್ರಹ್ಮಜ್ಞಾನ 
ಪರ್ಯಂತವಾದ ಪ್ರಪಂಚ ಇವು ಅಧ್ಯಸ್ತವಾಗಿರುವುದರಲ್ಲಿ | 
ವಿಶೇಸನಿಲ್ಲದಿದ್ದರೂ, ಇವುಗಳಲ್ಲಿ ವೈಲಕ್ಷಣ್ಯವಿದೆ. ಅದ್ಜರಿಂದಲೇ 
ದೇಹಾತ್ಮ ಪ್ರತ್ಯಯ ಇತ್ಯಾದಿಗಳಿಂದ * ಭಾಷ್ಯದಲ್ಲಿ ದೇಹಾತ್ಮ 
ಪ್ರತೃಯಬಂತೆ ಘಟಾದಿ ಪ್ರಪಂಚ ವ್ಯವಹಾರವೂ ಕೂಡ ಆತ್ಮನ 
ಯಥಾರ್ಥ ಜ್ಞಾನ ಬರುವವರೆಗೆ ಪ್ರಮಾಣ ಎಂದು ಹೇಳಲ್ಪಟ್ಟಿದೆ. 
ಹೀಗೆ ಅದ್ವೈತ ಸಿದ್ಧಾಂತದಲ್ಲಿ ಅಧ್ಯಾಸ, ತನ್ಮೂಲಕ 
| ವಾದ ವ್ಯವಹಾರವು ಪ್ರಾಮಾಣಿಕವೇ ಆಗಿದೆ ಎಂಬುದು ಸುವಿಶ 


ಮ ಪ್ರತ್ಯಯೋ ಯದ್ವತ್ಛ್ರಮಾಣತ್ವೇನ ಕಲ್ಪಿತಃ 
ಲೌಕಿಕ ತದ್ದದೇವೇದಂ ಪ್ರ ಮಾಣಂತ್ವಾತ್ಮ ನಿಶ್ಚಯಾತ್‌ 
aba ಬ್ರಿ, ಸೂ. ಶಾಂ ಭಾ. 1.1.4. 


ಅದ್ದತಮತದಲ್ಲಿ ಅಧ್ಯಾಸೆ | ಗಿ ; 


ಘಃ | 


ಮೈಸೂರಿನ ಪ್ರಾಚ್ಯವಿ ದ್ಯಾ ಸೂತೋಧನಾಲಯೆದಲ್ಲಿ ತ 
"| ಸಂಶೋಧಕರಾಗಿದ್ದು, ಹಲವಾರು ಕ ಗತಿಗಳನ್ನು ಸಂಪಾದಿಸಿರುವ: 
ಖ್ಯಾಶ ನಿದ್ವಾಂಸರಾದ ವಿದ್ಯಾಲಂಕಾರ ಆರ್‌. ರಾಮಾಶಾಸ್ತ್ರೀ | 


ಗಳವರು ಸಂಸ್ಕೃತದಲ್ಲಿ ರಚಿಸಿದ ಲೇಖನದ ಅನುವಾದ ಇದು, 


ಕುಮಾರಿ ಎಚ್‌. ಎಲ್‌. ಸೀತಾದೇವಿ ಮೈಸೂರು 


ವಿಶ್ವವಿದ್ಯಾಲಯದ ಸಂಸ್ಕೃತ, ಎಂ. ಎ, ಪದವೀಧರೆಯಾಗಿದ್ದು, 
ಲೇಖನ ವ್ಯವಸಾಯದಲ್ಲಿ ನಿರತರಾಗಿದ್ದಾರೆ. | 


ಮಮ: 


